- ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


1318 

ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಠಳೀಯ ಸಂಸ್ಥೆಗಳ ಕ್ಷೇತ್ರ) 
ಪ್ರವಾಸೋದ್ಯಮ, ಪರಿಸರ ಹಾಗೂ ಜೀವಿಶಾಸ್ತ, ಸಚಿವರು 
15-03-2021 > 


ಸಂ . ಪುಶ್ನೆ ಉತ್ತರ 

ಅ) | ಚಿಂಗಳೂರು ನಗರ ಮತ್ತು | ಬೆಂಗಳೂರು ನಗರ ಜಿಲ್ಲೆ ಒಳಗೊಂಡಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ | ಪವಾಸೋದ್ಯಮ ಇಲಾಖೆ ಗುರುತಿಸಿರುವ. ಪುವಾಸಿ ತಾಣಗಳಲ್ಲಿ ಹಾಗೂ || : 
ಕೇಂದ್ರಗಳ ಅಭಿವದ್ಧಿಗೆ ಇತರೆ ತಾಣಗಳಲ್ಲಿ ಇಲಾಖೆಗೆ ಸ್ವೀಕೃತವಾಗುವ ಪ್ರಸ್ತಾವನೆಗಳ ಮೇರೆಗೆ 
pe ಹಾಗೂ ಇಲಾಖೆಗೆ ಒದಗಿಸುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಈ 
ನರಾ ಕೈಗೊಂಡಿರುವ ಕೆಳಕಂಡ ಪ್ರವಾಸಿ ಮೂಲಸೌಲಭ್ಯಗಳನ್ನು ಪರಿಶೀಲಿಸಿ ಅಭಿವೃದ್ಧಿ 
> ' ಪಡಿಸಲು ಕ್ರಮವಹಿಸಲಾಗುತ್ತದೆ. 

1 ಯಾತ್ರಿ ನಿವಾಸ 

2. ಡಾರ್ಮಿಟರಿ 

3. ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುವ ಕೂಡುರಸ್ತೆ ' 

4. ಶುದ್ದ ಕುಡಿಯುವ ನೀರಿನ ಸೌಲಭ್ಯ 

5, ಶೌಚಾಲಯ ಮತ್ತು ಸ್ನಾನಗೃಹ 

6. ಪಾರ್ಕಿಂಗ್‌ ಸೌಲಭ್ಯ ' 

7. ಪ್ರವಾಸಿ ಸೂಚನಾ ಫಲಕಗಳು 

8. ಆಸನಗಳ ವ್ಯವಸ್ಥೆ 

9. ಮೆಟ್ಟಿಲುಗಳು ಮತ್ತು ರೈಲಿಂಗ್ಸ್‌ 

10. ಪರಗೋಲ- - - 

11. ಪಾತ್‌ ವೇ ನಿರ್ಮಾಣ 

12. ಪಾರಂಪರಿಕ ತಾಣಗಳಲ್ಲಿರುವ ಕೋಟಿ ಮತ್ತು ಸ್ಮಾರಕಗಳ 
ಸಂರಕ್ಷಣೆಯನ್ನು ರಾಜ್ಯ ಪುರಾತತ್ಮ, ಸಂಗ್ರಹಾಲಯಗಳು , ಮತ್ತು 
. ಪರಂಪರೆ ಇಲಾಖೆಯ ಮೂಲಕೆ ಕಾಮಗಾರಿಗಳನ್ನು 
ಕಗೆತ್ತಿಕೊಳ್ಳಲಾಗುತ್ತದೆ. 

13. ಪ್ರವಾಸಿ ತಾಣಗಳಲ್ಲಿ ಅವಶ್ಯಕತೆಗನುಗುಣವಾಗಿ ಪ್ರವಾಸಿ ತಾಣದ 
ಸಮಗ್ರ ಅಭಿವೃದ್ದಿಯ (Comprehensive Development) 
ಯೋಜನೆಗಳು. | 

14. ಇತರೆ ಪ್ರವಾಸಿ ಸೌಲಭ್ಯಗಳು. 

ಆ) ಬೆಂಗಳೂರು 3 ನಗರ ಪ್ರವಾಸೋದ್ಯಮ ನೀತಿ 2020-25 ನ್ನು ಜಾರಿಗೆ ತರಲಾಗಿದೆ. ಈ 
ಜಿಲ್ಲೆಯಲ್ಲ ರಿಟೇಜ್‌ | ನೀತಿಯ ಅಡಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಹಾಗೂ ರಾಜ್ಯದ 


ಟೂರಿಸಂ, ಹೆಲ್‌ ಟೂರಿಸಂ, 


ಎಜುಕೇಪನ್‌ ಟೂರಿಸಂ, 
ಚಿತ್ರೀಕರಣ  ಟೂರಿಸಂಗಳ 
ಮೂಲಕ ಅಬಿವೃದ್ದಿ 
ಮಾಡಲು ಸರ್ಕಾರ ಚಿಂತನೆ 
ಮಾಡಿದೆಯೇ; ಮಾಡಿದ್ದಲ್ಲಿ, 
ಈ ಬಗ್ಗೆ ಸರ್ಕಾರವು 


ಕೈಗೊಂಡಿರುವ ಕ್ರಮಗಳೇನು; 


ಇತರೆ ಎಲ್ಲಾ ಜಿಲ್ಲೆಗಳಲ್ಲಿ ಪಾರಂಪರಿಕ ಪ್ರವಾಸೋದ್ಯಮ, ಸ್ವಾಸ್ಥ್ಯ 
ಪ್ರವಾಸೋದ್ಯಮ (Wellness Tourism), ಶಿಕ್ಷಣ ಪ್ರವಾಸೋದ್ಯಮ, 


ಚಲನಚಿತ್ರ ಪ್ರವಾಸೋದ್ಯಮ ಹಾಗೂ ' ಇತರೆ ಪ್ರವಾಸೋದ್ಯಮ 
ಪರಿಕಲ್ಪನೆಗಳ ಅಭಿವೃದ್ಧಿಗೆ ಸಹ ಆದ್ಯತೆ ನೀಡಲು 
ಉದ್ದೇಶಿಸಲಾಗಿದೆ. 


ಸದರಿ ಪ್ರವಾಸೋದ್ಯಮ ಯೋಜನೆಗಳಿಗೆ ಅನುಮೋದನೆ ನೀಡುವ 
ಕುರಿತು ಕಾರ್ಯ ವಿಧಾನ ಮಾರ್ಗಸೂಚಿಗಳನ್ನು ಸಿದ್ದಪಡಿಸುವ 
ಕಾರ್ಯ ಪ್ರಗತಿಯಲ್ಲಿದೆ. : 

ಸದರಿ ಮಾರ್ಗಸೂಚಿಗಳು ಅನುಮೋದನೆಗೊಂಡ ನಂತರ 
ಹೂಡಿಕೆದಾರರಿಂದ  ನಸ್ಟೀಕೃತವಾಗುವ ಇನಮಪ್ರಸ್ತಾವನೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ ಕಮ ವಹಿಸಲಾಗುವುದು. 


-2- 


ಇ) | ಪ್ರವಾಸೋದ್ಯಮಗಳಿಗೆ ಪ್ರವಾಸೋದ್ಯಮ ಇಲಾಖೆಗೆ 2020-21ನೇ ಸಾಲಿನ ಆಯವ್ಯಯದಲ್ಲಿ 
ಸರ್ಕಾರ ಮೀಸಲಿಟ್ಟಿರುವ | ದ್ರೂ.161.56 ಕೋಟಿಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. 
ಅನುದಾನವೆಷ್ಟು; ' 
ಪ್ರವಾಸೋದ್ಯಮದಿಂದ ಪ್ರವಾಸೋದ್ಯಮ ಇಲಾಖೆಗೆ ನೇರವಾಗಿ ಯಾವುದೇ ಆದಾಯ 
ಸರ್ಕಾರಕ್ಕೆ ಬಂದಿರುವ | ಬರುವುದಿಲ್ಲ ಆದರೆ, ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬೇಟಿ 
ಆದಾಯ ಎಷ್ಟು; ನೀಡುವುದರಿಂದ ಸರ್ಕಾರಕೆ ಪರೋಕ್ಷವಾಗಿ ತೆರಿಗೆ ರೂಪದಲ್ಲಿ 

ಆದಾಯ ಬರುತ್ತದೆ. 

ಈ) ' | ಕಳೆದ ಮೂರು ವರ್ಪಗಳಿಂ೦ದ 


ಪ್ರವಾಸೋದ್ಯಮ 
ಇಲಾಖೆಯಲ್ಲಿ 
ವಿದ್ಯಾವಂತ 
ಮಿರುದ್ಯೋಗಿಗಳು 
ಉದ್ಯೋಗವನ್ನು 
ಪಡೆದಿರುತ್ತಾರೆ. 
ನಿರುದ್ಯೋಗಿಗಳಿಗೆ 
ಉದ್ಯೋಗಗಳನ್ನು 


ಎಷ್ಟು 


ಸೃಷ್ಟಿಸಲು ಸರ್ಕಾಠ- ಯಾಪ- 


ಯೋಜನೆಗಳನ್ನು ರೂಪಿಸಿದೆ? 


ಪುವಾಸೋದ್ಯಮ ಇಲಾಖೆಯಿಂದ ಕಳೆದ 3 ವರ್ಷಗಳಿಂದ 
ಎಸ್‌.ಸಿ.ಎಸ್‌.ಪಿ / ಟಿ.ಎಸ್‌.ಪಿ. ಯೋಜನೆ: ಅಡಿ ಪರಿಶಿಷ್ಠ ಜಾತಿ 
ಹಾಗೂ ಪರಿಶಿಪ್ಪ್ಟ ಪಂಗಡದ ನಿರುದ್ಯೋಗಿ ವಿದ್ಯಾವಂತ 
ಅಭ್ಯರ್ಥಿಗಳಿಗೆ ಮತ್ತು ಸಾಮಾನ್ಯ ಯೋಜನೆ ಅಡಿ ಹಿಂದುಳಿದ 
ಹಾಗೂ ಅಲ್ಪಸಂಖ್ಯಾತ ನಿರುದ್ಯೋಗಿ ವಿದ್ಯಾವಂತ ಅಭ್ಯರ್ಥಿಗಳಿಗೆ 
ಪ್ರವಾಸಿ ಟ್ಯಾಕ್ಸಿ ಖರೀದಿಸಿ ಸ್ನ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು 
ತಲಾ ರೂ.3.00 ಲಕ್ಷಗಳ ಸಹಾಯಧನವನ್ನು ಒದಗಿಸಲಾಗಿರುತ್ತದೆ. 


ವಿವರಗಳು ಈ ಕೆಳಕಂಡಂತೆ ಇದೆ. 
ವರ್ಗ 
" ವರ್ಷ ಪರಿಶಿಷ್ಟ ಪರಿಶಿಷ್ಟ ಹಿಂದುಳಿದ ಹಾಗೂ ಒಟ್ಟು 
ಜಾತಿಯ ಪಂಗಡದ ಅಲ್ಪಸಂಖ್ಯಾತ ವರ್ಗದ 
- ಗುರಿ ಗುರಿ "ಗುರಿ 
2017-18 500 201 700 701 
2018-19 400 157 300 857 
2019-20 190 72 262 524 
ಒಟ್ಟು 1090 430 1262 2082 
ಇದಲ್ಲದೆ; ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ, ನಿರುದ್ಯೋಗಿ 


ಪದವೀಧರ ಯುವಕರು `ಸಕ್ರಿಯವಾಗಿ ಪಾಲೊಳ್ಳುವ೦ತಾಗಲು 
2020-25ರ ಪ್ರವಾಸೋದ್ಯಮ ನೀತಿ ಅನ್ನಯ ಈ .ಕೆಳಕಂಡ 


1 ಯೋಜನೆಗಳನ್ನು ರೂಪಿಸಲಾಗಿದೆ. 
1. 


ಪ್ರವಾಸೋದ್ಯಮ ವಲಯದಲ್ಲಿ ಲಾಭದಾಯಕ ಉದ್ಯೋಗಕ್ಕಾಗಿ |" 
" ಕೌಶಲ್ಯಾಭಿವೃದ್ದಿಯನ್ನು ಒದಗಿಸುವುದು ಮತ್ತು ಉದ್ಯಮ 
ಶೀಲತೆಯನ್ನು ಪ್ರೋತ್ಸಾಹಿಸಲು ಅವಕಾಶ ಕಲ್ಪಿಸಲಾಗಿದೆ. 
ನಿರುದ್ಯೋಗಿ ಪದವೀಧರ ಯುವಕರು ಸ್ವಯಂ ಉದ್ಯೋಗ ಮಾಡಲು 
ಉದ್ದೇಶಿಸಿ ಪ್ರವಾಸೋದ್ಯಮ ನೀತಿ 2020-25 ರಡಿ ಗುರುತಿಸಲ್ಪಟ್ಟಿರುವ 


ಪ್ರವಾಸೋದ್ಯಮ ವೈವಿಧ್ಯಗಳಲ್ಲಿ ಹೂಡಿಕೆ ಮಾಡಿ 
ಅಭಿವೃದ್ಧಿಪಡಿಸಿದರೆ ಅಂತಹವರಿಗೆ ಸಹಾಯಧನ ಹಾಗೂ 
ರಿಯಾಯತಿಗಳನ್ನು ಒದಗಿಸಲು ಈ ನೀತಿಯಲ್ಲಿ ಅವಕಾಶ 
ಕಲ್ಲಿಸಲಾಗಿರುತ್ತದೆ. - 
ಸಂಖ್ಯೆ: ಟಿಓಆರ್‌ 39 ಟಔಡಿವಿ 2021 
(ಸಿ.ಪಿ. 


ಪ್ರವಾಸೋದ್ಯಮ, ಪರಿಸರ 
ಹಾಗೂ ಜೀವಿಶಾಸ್ತ್ರ ಸಚಿವರು -. 


